ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಜಿ ಸಚಿವರು 


ಪ್ರಶ್ನೆ 
ರೈತ ಉತ್ಪಾದನಾ ಸಂಸ್ಥೆಗಳ ರಚನೆಗೆ ಸರ್ಕಾರದಿಂದ 
ಹೊರಡಿಸಲಾದ ಮಾರ್ಗಸೂಚಿಗಳು ಯಾವುವು; ಈ 
ರೈತ ಸಂಸ್ಥೆಗಳಿಗೆ 


ದೊರಕುವ ಸವಲತ್ತುಗಳು 


ಉತ್ಪಾದನಾ ಸರ್ಕಾರದಿಂದ 
ಯಾವುವು; ರೈತ 


ಸಶಕ್ತಗೊಳಿಸಲು 


ಪ್ರಸ್ತುತ ಅಸ್ತಿತ್ವದಲ್ಲಿರುವ ರೈತ ಉತ್ಪಾದನಾ 
ಸಂಸ್ಥೆಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು 
ಮಾಹಿತಿಯನ್ನು ಒದಗಿಸುವುದು) 


ಉತ್ತರ 


ರಾಜ್ಯ ಸರ್ಕಾರವು ರೈತ ಉತ್ಪಾದಕರ ಸಂಸ್ಥೆಗಳ ರಚನೆಗೆ 
ಕರ್ನಾಟಕ ರಾಜ್ಯ ರೈತ ಉತ್ಪಾದಕರ ಸಂಸ್ಥೆಗಳ ನೀತಿ-2018 
ನ್ನು ಜಾರಿಗೆ ತಂದಿರುತ್ತದೆ ಹಾಗೂ ಮಾರ್ಗಸೂಚಿಯನ್ನು 


ಹೊರಡಿಸಲಾಗಿರುತ್ತದೆ. 


ಕೇಂದ್ರ ಸರ್ಕಾರವು 10,000 ರೈತ ಉತ್ಪಾದಕರ ಸಂಸ್ಥೆಗಳ 
ರಚನೆ ಮತ್ತು ಉತ್ತೇಜನಕ್ಕೆ 


ಮಾರ್ಗಸೂಚಿಯನ್ನು ಹೊರಡಿಸಲಾಗಿರುತ್ತದೆ, 


ಅನುಷ್ಠಾನ 


ರೈತ ಉತ್ಪಾದಕರ ಸಂಸ್ಥೆಗಳನ್ನು ಸಶಕ್ತಗೊಳಿಸಲ 
ಇಲಾಖೆಯು ಪ್ರಸ್ತುತ ರಾಜ್ಯ ನೀತಿಯನ್ವಯ 
ಕೃಷಿ ವಿಕಾಸ ಯೋಜನೆಯಡಿ 130 ರೈತ 
ಸಂಸ್ಥೆಗಳನ್ನು ಮತ್ತು ಕೇಂದ್ರ ಪುರಸ್ಕೃತ 10,000 ರೈತ 


ಉತ್ಪಾದಕರ ರಚನೆ ಮತ್ತು ಉತ್ತೇಜನ ಯೋಜನೆಯಡಿ 100 


ರೈತ ಉತ್ಪಾದಕರ ಸಂಸ್ಥೆಗಳನ್ನು ರಚಿಸಿ 
ಉತ್ತೇಜಿಸಲಾಗುತ್ತಿದೆ. 
ಮುಂದುವರೆದು, ಸನ್ಮಾನ್ಯ ಮುಖ್ಯಮಂತ್ರಿಯವರು 


2021ನೇ ಸಾಲಿನ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ 
ರೈತ/ಮೀನುಗಾರರ! ನೇಕಾರರನ್ನು ಸಂಘಟಿಸಿ 750 ಅಮೃತ 
ಉತ್ಪಾದಕರ ಸಂಸ್ಥೆಗಳನ್ನು ರಚಿಸುವುದಾಗಿ ಘೋಷಿಸಿದ 
ಹಿನ್ನೆಲೆಯಲ್ಲಿ ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ 
210 ಹಾಗೂ ರೇಷ್ಮೆ, ತೋಟಗಾರಿಕೆ, ಪಶುಸಂಗೋಪನೆ, 


ಮೀನುಗಾರಿಕೆ ಮತ್ತು ಕೈಮಗ್ಗ ಹಾಗೂ ಜವಳಿ 
ಇಲಾಖೆಗಳಿಂದ 540 ಅಮೃತ ರೈತ ಉತ್ಪಾದಕರ 
ಸಂಸ್ಥೆಗಳನ್ನು ರಚಿಸಿ ಉತ್ತೇಜಿಸಲು ಗುರಿಯನ್ನು 
ಹೊಂದಲಾಗಿದೆ. 


ಜಲಾನಯನ ಅಭಿವೃದ್ಧಿ ಇಲಾಖೆ ವತಿಯಿಂದ ರಚಿಸಿ 
ಉತ್ತೇಜಿಸುತ್ತಿರುವ ಹಾಗೂ 
ಒಟ್ಟು 242 ರೈತ ಉತ್ಪಾದಕರ 
ಸಂಖ್ಯೆಯ ವಿವರವನ್ನು ಅನುಬಂಧದ-1ರಲ್ಲಿ ಒದಗಿಸಿದೆ, 


